ಲಿಖಿತ ಮೂಲಕ ಉತರಿಸುವ ಪುಶ್ನೆ 


ಕರ್ನಾಟಿಕ ಪರಿಷತ್ತು 
ಸೋಮವಾರ, ದಿನಾ೦ಕ: 23ನೇ ಮಾರ್ಜ್‌, 2020 


ಆಶಾ ಕಾರ್ಯಕರ್ತೆಯರ ಬಗ್ಗೆ ಮಾಹಿತಿ 
ಶ್ರೀ ಮರಿತಿಬ್ಬೇಗೌಡ (ಶಿಕಕರ ಕ್ಲೇತು :- 


1448 (1721) ಮಾನ್ಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಮತ್ತು ಹಿಂದುಳಿದ ವರ್ಗಗಳ ಕಲ್ಯಾಣ 
ಸಜಿ ವರು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ :- 


(ಅ) ರಾಜ್ಯದಲ್ಲಿರುವ ಕಾರ್ಯನಿರತ ಆಶಾ ಕಾರ್ಯಕರ್ತರ ಒಟ್ಟು ಸಂಖ್ಯೆ ಎಷ್ಟು ; 

(ಆ) ಆಶಾ ಕಾರ್ಯಕರ್ತರ ಕರ್ತವ್ಯಗಳೇನು ; (ವಿವರ ನೀಡುವುದು) 

(ಇ) ಆಶಾ ಕಾರ್ಯಕರ್ತೆಯರ ಆಯ್ಕೆಯ ಮಾನದಂಡಗಳೇನು; 

(ಈ) ಇವರುಗಳಿಗೆ ನೀಡುತಿರುವ ಆರ್ಥಿಕ ಹಾಗೂ ಇತರೆ ಸವಲತ್ತುಗಳೇನು ; (ವಿವರ ನೀಡುವುದು) 


(ಉ) ಸದರಿಯವರಿಗೆ ಗೌರವಧನ ಪರಿಷ್ಕರಣೆ ಮಾಡಿರುವುದು ಯಾವಾಗ? 


